ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 


ಬೆಂಗಳೂರು ಮಹಾನಗರ ಪಾಲಿಕೆ ಸಂಗ್ರಹಿಸಿದ ಆಸ್ಪಿ ತೆರಿಗೆ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
402 (218) ಮಾನ್ಯ ಉಪ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2013-14 ರಿಂದ 2016-17ರ ಅವಧಿಯಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ಸಂಗ್ರಹಿಸಿದ ಆಸ್ತಿ ತೆರಿಗೆಯ 
ಮೊತ್ತವೆಷ್ಟು ; 


(ಆ) 2013-14ರಿಂದ 2016-17ರ ಅವಧಿಯಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ಆಸಿ ತೆರಿಗೆಯ ಮೇಲೆ ಯಾವ 
ಯಾವ ಸೆಸ್‌ಗಳನ್ನು ಹೆಚ್ಚುವರಿ ತೆರಿಗೆಯ ರೂಪದಲ್ಲಿ ಹಾಕಲಾಗಿತ್ತು ; ಈ ಸೆಸ್‌ ಹೆಚ್ಚುವರಿ ತೆರಿಗೆಯ ಪ್ರಮಾಣವೆಷ್ಟು ;ಈ 
ಹೆಚ್ಚುವರಿ ತೆರಿಗೆಯನ್ನು ಯಾವ ಕಾರಣಕ್ಕಾಗಿ ಬಳಸಬೇಕಾಗಿತ್ತು ; 


(ಇ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು 2013-14 ರಿಂದ 2016-17ರ ಅವಧಿಯಲ್ಲಿ ಆಸ್ಲಿ ತೆರಿಗೆಯ ನಗರ ಸಾರಿಗೆ 
ವ್ಯವಸ್ಥೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ವಿಧಿಸಿರುವ ಹೆಚ್ಚುವರಿ ತೆರಿಗೆ (ಸೆಸ್‌) ಪ್ರಮಾಣವೆಷ್ಟು ; ಈ ಮೂಲಕ ಸಂಗ್ರಹಿಸಲಾದ 
ತೆರಿಗೆಯ ಮೊತ್ತವೆಷ್ಟು ; 

(ಈ) ಈ ಹೆಚ್ಚುವರಿ ತೆರಿಗೆಯನ್ನು ಸಂಗ್ರಹಿಸಿಲ್ಲವೆಂದಾದಲ್ಲಿ ಅದಕ್ಕೆ ಕಾರಣಗಳೇನು ; ಯಾವ ಅಧಿಕಾರಿಯನ್ನು 


ಜವಾಬ್ದಾರರನ್ನಾಗಿಸಲಾಗಿದೆ ; ಈ ತೆರಿಗೆ ನಷ್ಟವನ್ನು ಸಂಬಂಧಿಸಿದ ಅಧಿಕಾರಿಯಿಂದ ವಸೂಲು ಮಾಡಲು ತೆಗೆದುಕೊಂಡ 
ಕ್ರಮಗಳೇನು ; 


